KA BG-GPO/ 2515/WPP-47 / 2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೫, ೨೦೧೦ (ಮಾರ್ಗಶಿರ ೪, ಶಕ ವರ್ಷ ೧೯೩೨) | ಸಂಚಿಕೆ ೪೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಇಂಧನ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 75 ಸಮನ್ವಯ 2010 (ಭಾಗ), ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2010 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಎನ್‌ 176 ಇಇಬಿ 2010, ದಿನಾಂಕ : 04-09-2010ರಲ್ಲಿ ಶ್ರೀ ಪಿ.ಕೆ. ಗರ್ಗ್‌, ಐ.ಪಿ.ಎಸ್‌. ಇವರನ್ನು 
ಐ.ಜಿ.ಪಿ. ಕೆ.ಪಿ.ಟಿ.ಸಿ.ಎಲ್‌. ಮತ್ತು ಎಸ್ಕಾಂಗಳು (ವಿ & ಇ), ಬೆ೦ಗಳೂರು ಇಲ್ಲಿಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ 
ಸರಬರಾಜು ಕಂಪನಿ ನಿಯಮಿತ ಮತ್ತು ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇವುಗಳ ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ)ರಲ್ಲಿ ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ 
ನಿಯಮಿತ ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 72(ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ.ಕೆ. ಗರ್ಗ್‌, ಐ.ಪಿ.ಎಸ್‌., ಐ.ಜಿ.ಪಿ. (ವಿ & ಇ), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಿದ 
ಮತ್ತು ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳು ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ವಿದ್ಯುತ್‌ 
ಸರಬರಾಜು ಕ೦ಪನಿ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ ಇವುಗಳ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ (ಶ್ರೀ ಅಲೋಕ್‌ ಮೋಹನ್‌ 
ಐ.ಪಿ.ಎಸ್‌. ಇವರ ಸ್ಥಳದಲ್ಲಿ) ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌.ಬಿ.ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1542 ಇಂಧನ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 75 ಸಮನ್ಹಯ 2010 (ಭಾಗ-3), ಬೆಂಗಳೂರು, ದಿನಾಂಕ : 23ನೇ ಅಕ್ಟೋಬರ್‌, 2010 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 483 ಎಸ್‌ಎಎಸ್‌ 2010, ದಿನಾಂಕ 
09-09-2010ರಲ್ಲಿ ಡಾ| ಹೆಚ್‌. ಭಾಸ್ಕರ್‌, ಭಾ.ಆ.ಸೇ. (ಕೆಎನ್‌-83) ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ 
ಇಲಾಖೆಯ ಖಾಲಿ ಇರುವ ಹುದ್ದೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ 
ಆರ್ಟಿಕಲ್‌ 22(1)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ॥ ಹೆಚ್‌. ಭಾಸ್ಕರ್‌, ಭಾ.ಆ.ಸೇ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಾರ್ವಜನಿಕ 
ಉದ್ದಿಮೆಗಳ ಇಲಾಖೆ, ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 


(೬೧೭) 


೬೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ-೨ 





(ಶ್ರೀ ಡಿ. ವೆಂಕಟೇಶ್ವರ ರಾವ್‌ ಭಾ.ಆ.ಸೇ. ಇವರ ಸ್ಥಳದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡ೦ ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 30(1)(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ| ಹೆಚ್‌. ಭಾಸ್ಕರ್‌, ಭಾ.ಆ.ಸೇ., ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ (ಶ್ರೀ ಡಿ. ವೆಂಕಟೇಶ್ವರ ರಾವ್‌ ಭಾ.ಆ.ಸೇ. ಇವರ ಸ್ಥಳದಲ್ಲಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್‌.ಬಿ.ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1543 ಇಂಧನ ಇಲಾಖೆ 


ಅಧಿಸೂಚನೆ 
ಸಂಖ್ಯೆ: ಇಎನ್‌ 98 ಸಮನ್ಹಯ 2010, ಬೆ೦ಗಳೂರು, ದಿನಾಂಕ : 23ನೇ ಅಕ್ಟೋಬರ್‌, 2010 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 604 ಎಸ್‌ಎಎಸ್‌ 2010, ದಿನಾಂಕ 

21-10-2010ರಲ್ಲಿ ಶ್ರೀ ಯೋಗೇಂದ್ರ ತ್ರಿಪಾಠಿ, ಭಾ.ಆ.ಸೇ. (ಕೆಎನ್‌-85), ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರ್‌ ಸೇಲ್ಸ್‌ ಇಂಟರ್‌ನ್ಯಾಷನಲ್‌ 
ಲಿಮಿಟೆಡ್‌, ಬೆಂಗಳೂರು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಹಿಂಪಡೆದು ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿಗೆ ಡಾ। ಎಸ್‌.ಎಂ. ಜಾಮ್‌ದಾರ್‌, ಭಾ.ಆ.ಸೇ, ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಳಕ್ಕೆ ನೇಮಕ ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಗೆ ನೀಡಲಾಗಿದೆ. ಅದರಂತೆ, ಶ್ರೀ ಯೋಗೇಂದ್ರ ತ್ರಿಪಾಠಿ, ಭಾ.ಆ.ಸೇ., ಇವರನ್ನು 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮರುಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್‌.ಬಿ.ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1544 ಇಂಧನ ಇಲಾಖೆ 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 139 ಡಿಜಿಎಂ 2010, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌, 2010 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್‌-ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳ ಅಂತಿಮ 
ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 101 ಡಿಜಿಓ 2009, ದಿನಾಂಕ:29-04-2010ಕ್ಕೆ ಈ ಕೆಳಕಂಡಂತೆ 


ಮು 


ಅನುಬಂಧದಲ್ಲಿರುವಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. 


ತಾ 














ಗೂಪ್‌-ಎ ಗ 
ನ ಹುದ್ದೆ £ಪ್‌-ಎ ಕಿರಿಯ 
ಸಜ | ಬು ಜನ ನೇಮಕಾತಿ/ | ಶ್ರೇಣಿಗೆ ಬಡಿ 
ಕ್ರ.ಸಂ. ಜ್ಯೇಷ್ಠತಾ ಶ್ರೇಣಿಯ ಅಧಿಕಾರಿಗಳ ಹೆಸರು ಆ ಕ ವೆ 
ಸಂತೆ ಜೇಡ ದಿನಾಂಕ ಬಡ್ತಿ ಹೊಂದಿದ 
ಆ ಹೊಂದಿದ ದಿನಾಂಕ 
ದ್ದ ದಿನಾಂಕ 
1 1689 9 ಬಿ.ಎನ್‌. ಹಕ್ಕೀಂ 29-7-54 22-10-84 21-6-09 
2 1696 9ಎ ಎ.ಸಿ. ಹಿರೇಮಠ್‌ 01-06-51 20-10-84 21-6-99 
3 1712 10 ಟಿ.ಸಿ. ಚಂದ್ರಯ್ಯ 09-05-53 22-10-84 21-6-09 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಹೆಚ್‌. ಕುರಿಯವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1545 ಶಿಕ್ಷಣ ಇಲಾಖೆ (ಸಮಿತಿಗಳು) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೬೧೯ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 487 ಹೆಚ್‌ಎಸ್‌ಹೆಚ್‌ 2010, ಬೆಂಗಳೂರು, ದಿನಾಂಕ: 6ನೇ ಅಕ್ಟೋಬರ್‌, 2010 


ಕರ್ನಾಟಕ ಲೋಕಸೇವಾ ಆಯೋಗದಿಂದ ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಗೊಂಡ ಡಾ| ರಾಜೇಂದ್ರ ಕೆ.ಪಿ. ಇವರ ದಿನಾಂಕ: 
9-8-2010ರಂದು ನಡೆದ ಕೌನ್ನಿಲಿಂಗ್‌ನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಕ್ಕನಹಳ್ಳಿ, ರಾಮನಗರ ಜಿಲ್ಲೆಗೆ ಸ್ಥಳ ಆಯ್ಕೆ ಮಾಡಿಕೊ೦ಡಿದ್ದರನ್ವಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 303 ಹೆಚ್‌.ಎಸ್‌.ಹೆಚ್‌. 2010, ದಿನಾಂಕ: 9-8-2010ರಂದು ಸ್ಥಳ ನೇಮಕಾತಿ ಆದೇಶ ಹೊರಡಿಸಲಾಗಿತ್ತು 
ಆದರೆ, ಸದರಿ ಪ್ರಾಥಮಿಕ ಆರೋಗ್ಯ ಕೇಂದದಲ್ಲಿ ಹುದ್ದೆ ಖಾಲಿ ಇಲ್ಲದೆ ಇರುವುದರಿಂದ ಇವರ ಸ್ಥಳ ನೇಮಕಾತಿಯನ್ನು ಕೆಳಕಂಡಂತೆ ಮಾರ್ಪಡಿಸಿ 
ಆದೇಶಿಸಿದೆ. 








ಕೆ.ಪಿ.ಎಸ್‌.ಸಿ. ಆಯ್ಕೆ ವೈದ್ಯರ ಹೆಸರು ಮತ್ತು K ಸ್ಥಳ ಮಾರ್ಪಾಡು ನೇಮಕಾತಿ 
ಘೆ ಪ್ರವರ್ಗ ಜನ್ನ ದಿನಾಂಕ % 
ಪಟ್ಟಿಯ ಕ್ರಮ ಸಂಖ್ಯೆ ವಿಳಾಸ ಈ ಮಾಡಿದ ಸ್ಥಳ 
279 ಡಾ| ರಾಜೇಂದ್ರ ಕೆ.ಪಿ. 50 26-1-1976 | ಪ್ರಾಥಮಿಕ ಆರೋಗ್ಯ ಕೇಂದ್ರ, 

ರಾಘವೇಂದ್ರ ನಿಲಯ ಅಕ್ಕೂರು, ರಾಮನಗರ ತಾಲ್ಲೂಕು 
3ನೇ ಕ್ರಾಸ್‌, ಚರ್ಚ್‌ ರಸ್ತೆ ರಾಮನಗರ ಜಿಲ್ಲೆ 
ಹಿರಿಯೂರು ಪೋಸ್ಟ್‌ 
ಹಿರಿಯೂರು, ಚಿತ್ರದುರ್ಗ 
ಜಿಲ್ಲೆ-572143. 























ಸದರಿಯವರು ವರ್ಗಾಯಿಸಿ ನೇಮಿಸಿದ ಸ್ಥಳದಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ 
ಸಂಬಂಧಪಟ್ಟವರಿಗೆ ಪ್ರಭಾರ ವರ್ಗಾವಣೆ ಪತ್ರ (ಸಿಟಿಸಿ) ಸಲ್ಲಿಸತಕ್ಕದ್ದು. 
ಸರ್ಕಾರದ ಅಧಿಸೂಚನೆ ಸಂಖ್ಯೆಆಕುಕ 303 ಹೆಚ್‌.ಎಸ್‌.ಹೆಚ್‌ 2010 ದಿನಾಂಕ 9-8-2010ರಲ್ಲಿನ ಷರತ್ತು ಮತ್ತು ನಿಭಂದನೆಗಳು 
ಮುಂದುವರೆಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಚಿಕ್ಕೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1546 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು-1) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 604 SAS 2010, Bangalore, Dated 21° October, 2010 


1. Sri Raghavan Suresh, IAS (KN 76), Principal Secretary to Government, Food Processing and Harvest 
Technology Department is transferred with immediate effect and posted until further orders as Principal Secretary to 
Government & Special Officer, Service Manual, Department of Personal Administrative Reforms, Bangalore in the newly 
created Post. 


2. Sri Bevis A. Coutinho, IAS (KN 77), Commissioner, Bangalore Metropolitan Regional Development Authority, 
Bangalore is transferred with immediate effect and his services are continued in Urban Development Department for being 
posted as Chairman, Karnataka Urban Infrastructure Development & Finance Corporation, Bangalore posted until further 
orders, in the existing vacancy. 


3. The services of Dr. S.M. Jaamdar, IAS (KN 80), Managing Director, Karnataka Power Corporation Limited, 
Bangalore are withdrawn from Energy Department with immediate effect and his services are placed at the disposal of Urban 
Development Department for being posted as Commissioner, Bangalore Metropolitan Regional Development Authority, 
Bangalore vice Sri B.A. Coutinho, IAS transferred. 


Dr. S.M. Jaamdar, IAS is also placed in concurrent charge of the post of Chairman & Managing Director, Karnataka 
Public Lands Corporation, Bangalore with immediate effect and until further orders, relieving Sri M.A. Sadiq, IAS of additional 
charge. 


4. The services of Sri Yogendra Tripathi, IAS (KN 85), Managing Director, Mysore Sales International Limited, 
Bangalore are withdrawn form Commerce & Industries Department with immediate effect and his services are placed 
at the disposal of Energy Department for being posted as Managing Director,Karnataka Power Corporation Limited, 
Bangalore, vice Dr. S.M. Jaamdar, IAS transferred. 


5. The Services of Smt. Vandita Sharma, IAS (KN 86), Managing Director, Karnataka State Industrial Investment 
and Development Corporation Ltd., Bangalore are withdrawn from Commerce & Industries Department with immediate effect 
and posted until further orders as Secretary to Government, Horticulture Department vice Sri S.G. Hegde, IAS transferred. 


೬೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ-೨ 





Smt. Vandita Sharma, IAS, is also placed in concurrent charge of the post of Principal Secretary to Government, 
Food Processing and Harvest Technology Department until further orders vice Sri Raghavan Suresh, IAS transferred. 


6. The services of Sri Sandeep Dave, IAS (KN 87), waiting for posting are placed at the disposal of Commerce and 
Industries Department with immediate effect for being posted as Managing Director, Karnataka State Industrial Investment 
and Development Corporation Ltd., Bangalore vice Smt. Vandita Sharma, IAS transferred. 


7. Dr. N. Nagambika Devi, IAS (KN 89), Commissioner for Collegiate Education, Bangalore is transferred with 
immediate effect & posted until further orders as Commissioner for Sericultural Development & Director of Sericulture, 
Bangalore reviving the cadre post vice Sri P. Manivannan, IAS transferred. 


8. Sri. G.V. Kongawad, IAS (KN 90), Secretary to Government, Housing Department is transferred with immediate 
effect and his services are placed at the disposal of Urban Development Department for being posted as Managing Director, 
Karnataka Urban Water Supply & Drainage Board, Bangalore, in the existing vacancy. 


9. Sri. S.G. Hegde, IAS (KN 90), Secretary to Government, Horticulture Department is transferred with immediate 
effect and posted until further orders as Registrar of Co-Operative Societies, Bangalore, in the existing vacancy. 


10. Sri. G.L. Chandrasekaraiah, IAS (KN 92), waiting for posting is posted with immediate effect and posted until 
further orders as Director, Rural Infrastructure & ಓ/0 Joint Secretary to Government, Rural Development & Panchayat Raj 
Department, Bangalore in the existing vacancy. 


11. Sri H.R. Srinivasa, IAS (BH 96), Additional Director, Food & Civil Supplies Department, Bangalore is 
transferred with immediate effect & posted until further orders as Director of Mines & Geology, Bangalore vice Sri M.E. 
Shivalingamurthy, IAS transferred. 


12. Sri. P. Manivannan, IAS (KN 98), Commissioner for Sericultural Development & Director of Sericulture, 
Bangalore is transferred with immediate effect and his services are placed at the disposal of Energy Department for being posted 
as Managing Director, Bangalore Electricity Supply Company Limited, Bangalore vice Sri Tushar Giri Nath, IAS transferred. 


13. Sri M.E. Shivalingamurthy, IAS (KN 98), Director of Mines & Geology, Bangalore is transferred with immediate 
effect and posted until further orders as Additional Director, Food & Civil Supplies Department, Bangalore, vice 
Sri H.R. Srinivasa, IAS transferred. 


Sri M.E. Shivalingamurthy, IAS is also placed in concurrent charge of the post of Commissioner, Food, Civil Supplies & 
Consumer Affairs Department, Bangalore with immediate effect & until further orders, relieving Sri H.R. Srinivasa, IAS of 
concurrent charge. 


14. Sri K. Ramanna Naik, IAS (KN 99), Commissioner for Religious and Charitable Endowment and E/o Joint 
Secretary to Government, Revenue Department, Bangalore is transferred with immediate effect and posted until further orders 
as Deputy Inspector General of Registration & Stamps, Bangalore in the newly created post. 


15. Sri Pankaj Kumar Pandey, IAS(KN 2000), waiting for posting is posted with immediate effect and until further 
orders as Joint Secretary 10 Government & E/o0 Joint Secretary to Chief Minister. 


16. Sri M. Lakshminarayana, IAS, Secretary to Chief Minister is placed in additional charge of the post of Secretary 
10 Government, Housing Department with immediate effect & until further orders vice Sri G.\V. Kongawad, IAS transferred. 


17, Sri B.G. Nandakumar, IAS, Joint Secretary to Government & E/o Joint Secretary to Chief Minister is placed 
in additional charge of the post of Commissioner for Religious and Charitable Endowment and E/o Joint Secretary to 
Government, Revenue Department, Bangalore with immediate effect & until further vice Sri. Ramanna Naik, IAS transferred. 


18. Sri N. Krishnappa, (RD&PR Services), Director, Gram Swaraj, Rural Development & Panchayat Raj 
Department is transferred with immediate effect and until further orders as Chief Executive Officer, Zilla Panchayat, Kodagu, 
vice Sri A.B. Ibrahim, transferred. 


By Order and in the Name of the Governor of Karnataka 
K.G.Anantha, 
Under Secretary to Government 
P.R.1548 DP & AR (Services-l) 


NOTIFICATION 
No: DPAR 131 SFP 2010 , Bangalore, Dated 21° October, 2010 


The Services of Sri K.S. Sugara, IFS (KN82), waiting for posting are placed at the disposal of Forest, Ecology & 
Environment Department with immediate effect for being posted as Chief Conservator of Forests and Member Secretary, 
Karnataka Bio-Diversity Board, Bangalore until further orders, in the downgraded post vice Sri R.C.Prajapathi, IFS, retired. 


The Services of Smt. Anitha S. Arekal, IFS (KN 89), waiting for posting are placed at the disposal of Minor Irrigation 
Department with immediate effect for being posted as Conservator of Forests and Director, Planning & Implementation, 
Karnataka Jalasamvardhana Yojana Sangha, Bangalore until further orders vice Sri Prabhash Chandra Ray, IFS transferred. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೬೨೧ 





Sri S.Manikandan, IFS (KN 2001), Deputy Conservator of Forests & Scientific officer, Forest, Ecology & 
Environment Department, Bangalore is transferred with immediate effect and posted until further orders as Deputy 
Conservator of Forests (Territorial), Bidar Division, Bidar in the existing vacancy. 


By Order and in the Name of the Governor of Karnataka 
ASHOK P.ATRE, 
Under Secretary to Government, 
P.R. 1549 DP & AR (Services-IV) 
NOTIFICATION 
No: DPAR 202 SPS 2010 , Bangalore, Dated 21° October, 2010 


Shri K.V.Sridhar IPS (KN 99), waiting for posting is posted with immediate effect and until further orders as Deputy 
Commandant General,Home Guards & E/0 Deputy Director of Civil Defence, Bangalore in the existing vacancy. 


By Order and in the Name of the Governor of Karnataka 
ASHOK P.ATRE, 
Under Secretary to Government, 
P.R. 1550 DP & AR (Services-IV) 
NOTIFICATION 
No: DPAR 152 SFP 2010 , Bangalore, Dated 21° October, 2010 
As per Rule 16(1) of AIS (DCRB)Rules, 1958, the following All India Service officers borne on Karnataka Cadre shall 
retire from service during the year 2011 on the dates mentioned in column (4) against their names on attaining the age of 
superannuation of 60 Years. 











Sl. Name & Present ಲ ಜ್ಯ AE Ol 
ಕ 8 Date of Birth Retirement on 
No Designation of the officer F 
Superannuation 
(1) (2) (3) (4) 
1 Sri S. Venugopal, IFS (KN 77)Additional Principal Chief 03/03/1951 31/03/2011 


Conservator of Forests, Headquarters, 
Aranya Bhavan, 

Malleswaram, 

Bangalore-560 003. 

2. Dr.S.Rajendran,IFS(KN77) 24/10/1951 31/10/2011 
Additional Principal Chief Conservator of Forests and Joint 
Managing Director, 

Karnataka Forest Development Corporation, 
Malleswaram, Bangalore-560 003. 








3 Sri.N.D.Tiwari, IFS(KN 78) 15/11/1951 30/11/2011 
Additional Principal Chief 
Conservator of Forests and 
Managing Director, 

Jungle Lodges & Resorts Ltd, 
M.G. Road, Bangalore-560001 
4 Sri K.S. Aralikatti, IFS (KN 85) 01/06/1951 31/05/2011 
Chief Conservator of Forests & Director (Forests) 
The Mysore Paper Mills Ltd., Bhadravathi. 

5 Sri.M.V.Krishne Gowda,IFS (KN 85) 01/09/1951 31/08/2011 
Conservator of Forests, 
Research, Madikeri. 











IPS 


1 Sri Ajai Kumar Singh, IPS (KN.74) 06/01/1951 31/01/2011 
Director General & Inspector 
General of Police, 
Nrupathunga Road, Bangalore. 
2 Dr.Jija Madhavan Harisingh, IPS (KN 75) 08/01/1951 31/01/2011 
Director General of Police, 
Commandant General, 
Homeguards, E/o Director 
Civil Defence and Director, 
Fire Force, Bangalore. 


























೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ-೨ 








3 Sri S.C. ‘Saxena, IPS (KN 76) 15/01/1951 31/01/2011 
Director General of Police & 
Chairman & Managing Director, 
Karnataka State Police Housing 
Corporation ltd, Bangalore. 

4 Dr.D.V.Guruprasad, IPS (KN 76) 10/07/1951 31/07/2011 
COD, Special Units, Economic 
Offences, Bangalore. 

5 Sri S.T.Ramesh IPS (KN 76) 04/07/1951 31/07/2011 
Director General of Police, 
(Training), Bangalore. 

6. Sri. Achutha Rao, IPS (KN 76) 11/11/1951 30/11/2011 
Additional Director General of Police, Crimes & Technical 
Services, Bangalore. 

7 Sri.M.K.Srivastava, IPS (KN 77) 01/05/1951 30/04/2011 
Additional Director General of Police , Communication 
Logistic and Modernisation, Bangalore. 

8 Sri Kuchanna Srinivasan, IPS (KN 78) 09/10/1951 31/10/2011 
Additional Director General of 
Police and IG (Prisons), Bangalore. 
9 Sri, Udayan Mukerji, IPS (KN 80) 26/09/1951 30/09/2011 
Joint Secretary (Personnel) 
Ministry of External Affairs, 
Government of India, 

New Delhi. 

10 Sri R.S.Harihar, IPS (KN 95) 01/06/1951 31/05/2011 
Deputy Inspector General of 
Police, Railways, Bangalore. 









































By Order and in the Name of the Governor of Karnataka 
ASHOK P.ATRE, 
Under Secretary to Government, 
P.R. 1551 DP & AR (Services-IV) 
ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಾಣ 312 ಎಲ್‌ಎಸ್‌ಐ 2010, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌, 2010 
ಡಾ| ಕೆ. ಟಿ. ಮಂಜುನಾಥ್‌, ವಿಮಾ ವೈದ್ಯಾಧಿಕಾರಿ, ಕಾರ್ಮಿಕ ರಾಜ್ಯ ವಿಮಾ ಚಿಕಿತ್ಸಾಲಯ, ಬೆಳಗೊಳ ಇವರು ದಿನಾಂಕ: 
12-08-2005ರಂದು ಕಾ.ರಾ.ವಿ. ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದು ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ: 12-08-2007 ರಿಂದ 
08-11-2009ರ ತನಕ ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿಗಳು 1977ರ ನಿಯಮ 4(1)()ರ ಅಡಿಯಲ್ಲಿ ವಿಸ್ತರಿಸಿ, ಇದೇ 
ನಿಯಮಾವಳಿಗಳ ನಿಯಮ 5 (1)ರಡಿಯಲ್ಲಿ ದಿನಾಂಕ: 09-11-2009ರಂದು ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ, 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ, 
ಪಿ.ಆರ್‌. 1552 (ಕಾರಾವಿ ಯೋ (ವೈ) ಸೇವೆಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 147 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು 
ದಿನಾಂಕ: 10-05-2010ರಿಂದ ಮುಂದಿನ ಆದೇಶದವರೆಗೆ ಅಥವಾ ಹೊಸದಾಗಿ ಸರ್ಕಾರಿ ವಕೀಲರನ್ನು ನೇಮಿಸುವವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಶ್ರೀ ಆರ್‌.ಬಿ.ಕೂಡ್ಲಿ, ವಕೀಲರು, ಇವರನ್ನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾ. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಪಿ.ಆರ್‌. 1553 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ೬೨೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 389 ಸಅಸೇ 2010, ಬೆ೦ಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2010 
ಶ್ರೀ ಕೆ. ರಾಜಪ್ಪ ಉಪ ನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಪ್ರಸ್ತುತ ಕರ್ನಾಟಕ ಆಹಾರ 
ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ (ದಕ್ಷಿಣ ವಿಭಾಗ). ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತ ದೃಷ್ಟಿಯಿಂದ ದಿನಾಂಕ: 
05-08-2010ರಿಂದ ಜಾರಿಗೆ ಬರುವಂತೆ ಮಾನ್ಯ ಅಬಕಾರಿ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ಇವರ ಸೇವೆಯು ಅಗತ್ಯವಿರುವವರೆಗೂ 
ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೂ ಅಥವಾ ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1554 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 149 ಡಿಸಿಆಇ 2010, ಬೆ೦ಗಳೂರು, ದಿನಾಂಕ: 28ನೇ ಅಕ್ಟೋಬರ್‌, 2010 


ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಗ್ರೇಡ್‌-1 
ಪ್ರಾಂಶುಪಾಲರ ಹುದ್ದೆಗಳಿಗೆ ಆಯ್ಕೆ ಶ್ರೇಣಿ ಉಪನ್ಯಾಸಕರುಗಳಿ೦ದ ಭರ್ತಿ ಮಾಡಲು ದಿನಾಂಕ: 16-02-2009ರಂದು ಜರುಗಿದ ಇಲಾಖಾ ಮುಂಬಡ್ತಿ 
ಸಮಿತಿ ಸಭೆಯಲ್ಲಿ ಬಡ್ತಿ ವಲಯದಲ್ಲಿದ್ದ 78 ಆಯ್ಕೆ ಶ್ರೇಣಿ ಉಪನ್ಯಾಸಕರುಗಳು ಪ್ರಾಂಶುಪಾಲರು ಗ್ರೇಡ್‌-1 ಹುದ್ದೆಗೆ ಸ್ಥಾನಪನ್ನ ಬಡ್ತಿ ಪಡೆಯಲು 
ಅರ್ಹರಿರುವುದಾಗಿ ಶಿಫಾರಸ್ಸು ಮಾಡಿದೆ. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯಭಾರಕ್ಕನುಗುಣವಾಗಿ 60 ಪ್ರಾಂಶುಪಾಲರು ಗ್ರೇಡ್‌-1 ಹುದ್ದೆಗಳು 
ಖಾಲಿ ಇದ್ದುದರಿಂದ ಬಡ್ತಿಗೆ ಶಿಫಾರಸ್ಸುಗೊ೦ಡ ಒಟ್ಟು 78 ಆಯ್ಕೆ ಶ್ರೇಣಿ ಉಪನ್ಕಾಸಕರುಗಳ ಪೈಕಿ 60 ಆಯ್ಕೆ ಶ್ರೇಣಿ ಉಪನ್ಯಾಸಕರನ್ನು ಮಾತ್ರ 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 339 ಡಿಸಿಇ 2008 ದಿನಾಂಕ: 17-06-2009ರನ್ವಯ ಗ್ರೇಡ್‌-1 ಪ್ರಾಂಶುಪಾಲರಾಗಿ ಬಡ್ತಿ ನೀಡಿ ಆದೇಶ 
ಹೊರಡಿಸಲಾಗಿತ್ತು. 


ಈ ಹಿಂದೆ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯಲ್ಲಿ ಶಿಫಾರಸ್ಸುಗೊಂಡು ಇನ್ನು ಗ್ರೇಡ್‌-। ಪ್ರಾಂಶುಪಾಲರಾಗಿ ಬಡ್ತಿ 
ನೀಡಬೇಕಾಗಿರುವ 18 ಜನ ಆಯ್ಕೆ ಶ್ರೇಣಿ ಉಪನ್ಯಾಸಕರುಗಳು ಸರ್ಕಾರಕ್ಕೆ ಹಲವಾರು ಮನವಿಗಳನ್ನು ಸಲ್ಲಿಸಿ ತಮಗೆ ಗ್ರೇಡ್‌-1 ಪ್ರಾಂಶುಪಾಲರ ಬಡ್ತಿ 
ಆದೇಶ ಹೊರಡಿಸುವಂತೆ ಕೋರಿರುವ ಹಿನ್ನಲೆಯಲ್ಲಿ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯಲ್ಲಿ ಶಿಫಾರಸ್ಸುಗೊ೦ಡಿರುವ 18 ಜನ ಆಯ್ಕೆ ಶ್ರೇಣಿ 
ಉಪನ್ಯಾಸಕರುಗಳಿಗೆ ಖಾಲಿ ಹುದ್ದೆಗಳು ಲಭ್ಯವಿಲ್ಲದ ಕಾರಣ ಮುಂಬಡ್ತಿ ನೀಡಲು ಸಾಧ್ಯವಾಗಿರಲಿಲ್ಲ. ಆ ಮಧ್ಯೆ ದಿನಾಂಕ: 26-12-2009ರ ಸರ್ಕಾರಿ 
ಆದೇಶ ಸಂಖ್ಯೆ: ಇಡಿ 37 ಯುಎನ್‌ಇ 2009ರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿನ ಉಪನ್ಯಾಸಕರು/ಪ್ರಾಂಶುಪಾಲರುಗಳಿಗೆ ಪರಿಷ್ಕೃತ ಯುಜಿಸಿ 
ವೇತನ ಶ್ರೇಣಿಗಳನ್ನು ವಿಸ್ತರಿಸಿ ಪ್ರಾಂಶುಪಾಲರು ಗ್ರೇಡ್‌-1 ವೃಂದದ ಬದಲಾಗಿ ಪಿನ್ನಿಪಾಲ್‌ ಆಫ್‌ ಯುಜಿ ಎಂದು ಬದಲಾಯಿಸಿದ್ದರೂ, ಈ ವೃಂದದ 
ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಆದೇಶಿಸಲಾಗಿದ್ದರೂ ಸಹ ಈ ಆದೇಶಗಳು ಅನುಷ್ಠಾನಗೊಳಿಸಲಾಗಿರುವುದಿಲ್ಲ. ಆದ್ದರಿಂದ 
ಪ್ರಸ್ತಾಪಿತ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯಲ್ಲಿ ಮುಂಬಡ್ತಿಗೆ ಶಿಫಾರಸ್ಸುಗೊ೦ಡ ಕಾಲೇಜು ಶಿಕ್ಷಣ ಇಲಾಖೆಯ ಈ ಕೆಳಕಂಡ 18 ಜನ ಆಯ್ಕೆ 
ಶ್ರೇಣಿ ಉಪನ್ಯಾಸಕರುಗಳಿಗೆ ಪ್ರಾಂಶುಪಾಲರು ಗ್ರೇಡ್‌-1 ವೃಂದಕ್ಕೆ ಯುಜಿಸಿ ವೇತನ ಶ್ರೇಣಿಯಡಿ ಈ ಕೂಡಲೇ ಜಾರಿಗೆ ಬರುವಂತೆ ಸ್ಥಾನಪನ್ನ 
ಪದೋನ್ನತಿ ನೀಡಲಾಗಿದೆ. 























ಕ್ರಮ ಸಂಖ್ಯೆ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
1 ಕೃಷ್ಣಯ್ಯ ಎಂ.ಯು, ಸಮಾಜಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
2 ವೀರೇಂದ್ರ ಕುಮಾರ ಬಿ.ಪಿ. ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
3 ಬಾಲರಾಜ ಬಿ. ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
4 ದೇವರಪ್ಪ ಡಿ. ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
5 ಶಿವಲಿಂಗಪ್ಪ ಸಿ. ಕನ್ನಡ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
6 ಶೋಭಾ ಬಿ. ಡಿ. ಸಂಸ್ಕೃತ ಆಯ್ಕೆ ಶ್ರೇಣಿ ಉಪನ್ಯಾಸಕರು 














೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೫, ೨೦೧೦ ಭಾಗ-೨ 












































ಕ್ರಮ ಸಂಖ್ಯೆ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
7 ಗೋವಿಂದಪ್ಪ ವಿ. ಸಮಾಜಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
8 ವೆಂಕಟರಮಣರೆಡ್ಡಿ ಕೆ. ಬಿ. ರಾಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
9 ಸಹದೇವ, ಇತಿಹಾಸ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
10 ಮಂಜುನಾಥ ಕೆ. ಟಿ. ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
1 ಸುನಂದ ಡಿ. ಭೌತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
12 ನಾಗಣ್ಣ ಬಿ. ಕೆ. ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
13 ವೆಂಕಟಶಿವಾರೆಡ್ಡಿ ಹೆಚ್‌. ರಸಾಯನಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
14 ಸಿದ್ದಪ್ಪ ಎಸ್‌. ಅರ್ಥಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
15 ಸಣ್ಣಮ್ಮ ಟ. ವಿ. ಭೌತಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
16 ಪೂರ್ಣಚಂದ್ರ ತೇಜಸ್ವಿ ಜೆ. ರೇಷ್ಮೆ ಕೃಷಿ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
17 ಪಸಾದ ಕೆ. ವಾಣಿಜ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 
18 ಶಾಹೀದಾ ಬೇಗಂ, ಸಸ್ಯಶಾಸ್ತ್ರ ಆಯ್ಕೆ ಶ್ರೇಣಿ ಉಪನ್ಯಾಸಕರು 














ಮೇಲ್ಕಂಡ ಗ್ರೇಡ್‌-1 ಪ್ರಾಂಶುಪಾಲರುಗಳಿಗೆ ಕೌನ್ಸಿಲಿಂಗ್‌ ನಡೆಸುವ ಮುಖಾಂತರ ಕಾಲೇಜು ಶಿಕ್ಷಣ ಆಯುಕ್ತರು ಸ್ಥಳ ನಿಯುಕ್ತಿ 
ಆದೇಶ ನೀಡುವುದು. ಬಡ್ತಿ ಹೊಂದಿದ ಆಯ್ಕೆ ಶ್ರೇಣಿ ಉಪನ್ಯಾಸಕರುಗಳು ಸ್ಥಳನಿಯುಕ್ತಿಗೊಳಿಸುವ ಸ್ಥಳ/ಹುದ್ದೆಯಲ್ಲಿ 15 ದಿವಸಗಳೊಳಗಾಗಿ ಕರ್ತವ್ಯಕ್ಕೆ 
ಹಾಜರಾಗಿ ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಕಳುಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಎಂ. ನಂದಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1555 ಶಿಕ್ಷಣ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 98 ಸಮನ್ಹಯ 2010, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2010 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 604 ಎಸ್‌ಎಎಸ್‌ 2010 
ದಿನಾಂಕ: 21-10-2010ರಲ್ಲಿ ಶ್ರೀ ಪ. ಮಣಿವಣ್ಣನ್‌ ಭಾ.ಆ.ಸೇ. (ಕೆಎನ್‌ 98) ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು 
ಇವರನ್ನು ವರ್ಗಾವಣೆಗೊಳಿಸಿ, ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇಲ್ಲಿಗೆ ಶ್ರೀ ತುಷಾರ್‌ ಗಿರಿನಾಥ್‌ 
ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ನೇಮಕ ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಗೆ ನೀಡಲಾಗಿದೆ. 
ಶ್ರೀ ಪಿ. ಮಣಿವಣ್ಣನ್‌ ಭಾ.ಆ.ಸೇ. ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮರುಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌. ಬಿ. ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1556 ಇಂಧನ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 604 SAS 2010, Bangalore, Dated 23rd October 2010 


Sri Sandeep Dave, IAS, Managing Director, Karnataka State Industrial Investment and Development 
Corporation Ltd., Bangalore, is placed in additional charge of the post of Managing Director, Mysore Paper Mills Limited 
with immediate effect & until further orders, relieving Sri Yogendra Tripathi, IAS of additional charge. 


Sri N. Sriraman, IAS, Managing Director, Mysore Minerals Limited is placed in additional charge of the post the 
Managing Director, Mysore Sales International Limited with immediate effect & until further orders vice Sri Yogendra Tripathi, 
IAS transferred. 


By Order and in the Name of the Governor of Karnataka, 
K.G.ANANTHA, 
Under Secretary to Government 
P.R.1557 DP & AR (Services-l) 


